ಕರ್ನಾಟಿಕ ವಿಧಾನಪರಿಷತ್ತು 
ನೂರ ನಲವತ್ತ ಮೂರನೆಯ ಅಧಿವೇಶನದ ಮುಂದುವರೆದ ಉಪವೇಶನ 
ಚುಕೆ, ರಹಿತ ಪ್ರಶ್ನೆ 


ದಿನಾ೦ಕ: 23-03-2021 ಪ್ರಶ್ನೆ ಸಂಖ್ಯೆ : 1647(1897) 

ಸದಸ್ಯರ ಹೆಸರು ಮತ್ತು ಕೇತ್ರ: ಶ್ರೀಕೆ. ಪ್ರತಾಪಚಂದ್ರ ಶೆಟ್ಟಿ(ಸ್ನಳೀಯ ಸಂಸ್ಥೆಗಳ ಕ್ಲೇತು) 

ಉತ್ತರ ನೀಡಬೇಕಾದ ದಿನಾ೦ಕ: 23-03-2021 

ಉತ್ತರಿಸುವ ಸಚಿವರು: ಮಾನ್ಯ ಸಹಕಾರ ಸಚಿವರು 

ವಿಷಯ: ಬ್ರಹ್ಮಾವರ ಸಕ್ಕರೆ ಕಾರ್ಯಾನೆ ಕುರಿತು 
(ಅ) ಬ್ರಹ್ಮಾವರ ಸಕ್ಕರೆ ಕಾರಾನೆಯು ಸ್ಥಗಿತಗೊಳ್ಳವ ಮೊದಲು ಮತ್ತು ಸ್ಥಗಿತಗೊಂಡ 
ನಂತರ ಪಡೆದ ಸಾಲದ ಮೊತ್ತವೆಷ್ಟು; ಯಾವ ಯಾವ ಮೂಲಗಳಿಂದ ಮತ್ತು ಯಾವಾಗ 
ಸಾಲವನ್ನು ಪಡೆಯಲಾಗಿದೆ; ಯಾವ ಕಾರಣಕ್ಕಾಗಿ ಸಾಲವನ್ನು ಪಡೆಯಲಾಗಿದೆ; ಈಗ 


ಅವುಗಳ ಅಸಲು ಮತ್ತು ಬಡ್ಡಿಯ ಒಟ್ಟಿ ಮೊತ್ತವೆಷ್ಟು; (ಸಾಲದ ಮೊತ್ತ, ವರ್ಷ, ಸಂಸ್ಥೆ 
ಮತ್ತು ಸಾಲದ ಉದ್ದೇಶವಾರು ಮಾಹಿತಿಯನ್ನು ನೀಡುವುದು) 


(ಆ) ಬ್ರಹ್ಮಾವರ ಸಕ್ಕರೆ ಕಾರಾನೆಯು ಸ್ಥಗಿತಗೊಳ್ಳವ ಮೊದಲು ಮತ್ತು ಸ್ಥಗಿತಗೊಂಡ 
ನಂತರ ಸರ್ಕಾರದ ವಿವಿಧ ಇಲಾಖೆಗಳಿಗೆ ಪಾವತಿಸಲು ಬಾಕಿಯಿರುವ ಮೊತ್ತವೆಷ್ಟು; 
ಅವುಗಳಲ್ಲಿ ಅಸಲು ಮತ್ತು ಬಡ್ಡಿ ಮೊತ್ತವೆಷ್ಟು (ಇಲಾಖಾವಾರು ಮಾಹಿತಿ ನೀಡುವುದು) 


(ಇ) ಬ್ರಹ್ಮಾವರ ಸಕ್ಕರೆ ಕಾರ್ಯಾನೆಯು ಸ್ಥಗಿತಗೊಳ್ಳವ ಮೊದಲು ಮತ್ತು ಸ್ಥಗಿತಗೊಂಡ 
ನಂತರ ರೈತರಿಗೆ ಪಾವತಿಸಲು ಬಾಕಿಯಿರುವ ಮೊತ್ತವೆಷ್ಟು; 


(ಈ) ಕಾರ್ಬಾನೆಯ ಪುನಶ್ನೇತನದ ದೃಷ್ಟಿಯಿಂದ ಈ ಸಾಲವನ್ನು ಮನ್ನಾ ಮಾಡುವ ಉದ್ದೇಶ 
ಸರ್ಕಾರದ ಮುಂದಿದೆಯೇ; ಈ ಕಾರ್ಬ್ಯಾನೆಯ ಪುನಶ್ಚೇತನದ ಬಗ್ಗೆ ಸರ್ಕಾರದ ಕ್ರಮವೇನು? 


